ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕುರಿತು 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
35 (123) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೇಂದ್ರ ಸರ್ಕಾರವು ರೈತರಿಗೆ ಅವರು ಬೆಳೆಯುವ ಭತ್ತ, ರಾಗಿ. ಜೋಳ ಹಾಗೂ ಇನ್ನಿತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ 
(MSP-Minimum Supporting Price) ನೀಡಿ ಆದೇಶ ಹೊರಡಿಸಿದಂತೆ ರಾಜ್ಯದಲ್ಲಿ ರೈತರಿಗೆ ಅವರ ಬೆಳೆಗಳಿಗೆ ನಿಗಧಿತ 
ಬೆಂಬಲ ಬೆಲೆ ನೀಡುವ ಮತ್ತು ಖರೀದಿಸುವ ಬಗ್ಗೆ ಸರ್ಕಾರದ ನಿಲುವೇನು; 


(ಆ) ಹಾಗಿದ್ದಲ್ಲಿ, ಯಾವ ದರದಲ್ಲಿ ಸದರಿ ಬೆಳೆಗಳನ್ನು ಖರೀದಿ ಮಾಡಲಾಗುತ್ತಿದೆ; (ವಿವರ ನೀಡುವುದು) 
(ಇ) ಈ ನಿಟ್ಟಿನಲ್ಲಿ ಎಷ್ಟು ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ; (ಪ್ರಾರಂಭಗೊಂಡ ದಿನಾಂಕ ಸಹಿತ ವಿವರ ನೀಡುವುದು) 


(ಈ) ಸದರಿ ಖರೀದಿ ಕೇಂದ್ರಗಳಲ್ಲಿ ಖರೀದಿಸಲಾದ ಒಟ್ಟು ಪ್ರಮಾಣ ಎಷ್ಟು? (ಬೆಳೆವಾರು, ಕೇಂದ್ರವಾರು ವಿವರ ನೀಡುವುದು) 


